ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 
ನೂತನ ಪಿಂಚಣಿ ಯೋಜನೆ (ಎನ್‌. ಪಿ. ಎಸ್‌) ಕುರಿತು 
ಶ್ರೀ ಕೆ. ಹರೀಶ್‌ ಕುಮಾರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
303 (404) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ನೂತನ ಪಿಂಚಣಿ ಯೋಜನೆ (ಎನ್‌. ಪಿ. ಎಸ್‌)ನ್ನು ರದ್ದುಗೊಳಿಸಿ, ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವ 
ಪ್ರಸ್ಲಾವನೆಯು ಸರ್ಕಾರದ ಮುಂದಿದೆಯೇ; 


(ಆ) ಈ ಕುರಿತಂತೆ ಸರ್ಕಾರದ ನಿಲುವೇನು? (ಸಂಪೂರ್ಣ ವಿವರ ನೀಡುವುದು) 


